ಕರ್ನಾಟಕ ವಿಧಾನ ಪರಿಷತು 


ಶ್ರೀ ಆರ್‌ ಬಿ ತಿಮ್ಮಾಪೂರ 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ರಾಜ್ಯಾಧ್ಯಂತ ಇರುವ ದೇವಸ್ಥಾನಗಳಲ್ಲಿ 


ಕೆಲವು ದೇವಸ್ಥಾನಗಳು ಪರಿಶಿಷ್ಠ ಜಾತಿ ಮತ್ತು 


ರಾಜ್ಯದ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ 
ಅಧಿಸೂಚಿತ ದೇವಾಲಯಗಳಲ್ಲಿ ಪರಿಶಿಷ್ಠ ಜಾತಿ ಮತ್ತು ವರ್ಗದ 


ಜನರಿಗೆ ಪ್ರವೇಶ ಕಲ್ಪಿಸದಿರುವ ಯಾವುದೇ ಪ್ರಕರಣಗಳು 
ಇರುವುದಿಲ್ಲ. 


ವರ್ಗದ ಜನರಿಗೆ ಪ್ರವೇಶ ಕಲ್ಪಿಸದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಬಂದಿದ್ದಲ್ಲಿ, ಈ ಸಂಬಂಧ ಪ್ರವೇಶಾವಕಾಶ 


ಭಾರತದ ಸಂವಿಧಾನದ ಸಾಮಾಜಿಕ ಆಶಯಗಳು ಈಡೇರಬೇಕಾದ 
ಒದಗಿಸುವಂತೆ 


ಹಿನ್ನೆಲೆಯಲ್ಲಿ ಇಲಾಖೆಗೆ ಒಳಪಡುವ ಪ್ರತಿಯೊಂದು ದೇವಾಲಯದ 
ಮುಖ್ಯ ದ್ವಾರದಲ್ಲಿ “ಯಾವುದೇ ಜಾತಿ, ಜನಾಂಗ, ಧರ್ಮ, 
ಲಿಂಗಭೇದವಿಲ್ಲದೇ ದೇವರ ದರ್ಶನಕ್ಕೆ ಮುಕ್ತ ಪ್ರವೇಶ" ಎನ್ನುವ 
ನಾಮಫಲಕವನ್ನು ಅಳವಡಿಸಲು ಸೂಚಿಸಿ ಧಾರ್ಮಿಕ ದತ್ತಿ 


ಸುತ್ತೋಲೆ 
ಹೊರಡಿಸಲಾಗಿದೆಯೇ; 


ಆಯುಕ್ತರ ಕಛೇರಿಯಿಂದ ದಿನಾಂಕ:26.10.2016ರಂದು ಸುತ್ತೋಲೆ 
ಹೊರಡಿಸಲಾಗಿದೆ, 


ಪ್ರವೇಶಾವಕಾಶ 


ಕಲ್ಪಿಸದ 
ದೇವಸ್ಥ್ಮಾನಗಳೊಂದಿಗೆ ಚರ್ಚಿಸಿ, ಮುಕ್ತ 
ಪ್ರವೇಶ ಕಲ್ಪಿಸಲು ಕ್ರಮ ವಹಿಸಲಾಗುವುದೇ? 


ರಾಜ್ಯದ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ 
ಅಧಿಸೂಚಿತ ದೇವಾಲಯಗಳಲ್ಲಿ ದಿನಾಂಕ:26,10.2016ರ 
ಸುತ್ತ್ರೋಲೆಯನ್ವಯ ಈಗಾಗಲೇ ಸರ್ವರಿಗೂ ಮುಕ್ತ ಪ್ರವೇಶ 


ಕಲ್ಪಿಸಲಾಗಿರುವುದರಿಂದ ಪ್ರವೇಶಾವಕಾಶ ಕಲ್ಪಿಸದ ದೇವಸ್ಥಾನ 
ಕುರಿತಂತೆ ಯಾವುದೇ ದೂರು ಬಂದಿರುವುದಿಲ್ಲ . 


ಸಂಖ್ಯೆ: ಕಂಇ 272 ಮುಸಪ್ರ 2021 


PSS 
pa 
ಮ po 
Poa 4 a 
f ಕ್‌ 

p> 


(ಶಶಿಕಲಾ: ಅ. ಜೊಲ್ಲೆ 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


